Reading the Everyday Class Life of a Language Teacher 


ಭಾಷಾ ಶಿಕಕರೊಬ್ಬರ ತರಗತಿಯೊ೦ದರ ದೈನಂದಿನ ಜೀವನದ 
ಬಗ್ಗೆ ಒಂದು ನೋಟ! 


ದಿಕ್ಲಾಸ್‌ (ಅಂತ್ರ ಲ ಮ್ಯುಯಾ) 
ನಿರ್ದೇಶನ ಲಾರೆಂಟ್‌ ಕ್ಯಾಂತೇಟ್‌, 


೨೦೦೮ 
ಅಲೆಕ್ಸ್‌ ಎ೦ ಜಾರ್ಜ್‌ ಅವರಿಂದ ಒಂದು ವಿಮರ್ಶೆ 


ತರಗತಿಯ ಪ್ರವೇಶ 


ದಿ ಕ್ಲಾಸ್‌ ( ಅಂತ್ರ ಲಿ ಮಯಾ ) ಚಲನಚಿತ್ರವನ್ನು ಮೊದಲ ಬಾರಿಗೆ 
ನೋಡಿದಾಗ, ಅದರ ಕೊನೆಯಲ್ಲಿ ಬರುವ ಒಂದು ಸನ್ನಿವೇಶ ನನ್ನನ್ನು ಆ 
ಚಿತ್ರವನ್ನು ಮತೊಮ್ಮೆ ನೋಡುವಂತೆ ಮತ್ತು ಮೂಲ ಪುಸಕವನ್ನು 
ಹುಡುಕುವಂತೆ ಮಾಡಿತು. ಕೊನೆಗೆ ಅದರ ಮೇಲೊಂದು ಮೆಚ್ಚುಗೆಯ ಲೇಖನ 
ಬರೆಯಲು ಪ್ರೇರೇಪಿಸಿತು . ಚಿತ್ರದ ಕೊನೆಯಲ್ಲಿ ಹೆನಿಯೆಟ್‌ ಎಂಬ 
ವಿದ್ಯಾರ್ಥಿನಿಯು ಶಿಕಕರಾದ ಮರಿನ್‌ ರ ಬಳಿಗೆ ಬಂದು ಹೀಗೆ ಹೇಳುತ್ತಾಳೆ 
"ನಾನೇನೂ ಕಲಿಯಲೇ ಇಲ್ಲ... ನಾವು ಶಾಲೆಯಲ್ಲಿ ಏನು ಮಾಡುತ್ತೇವೆಂದು... 
ನನಗೆ ಅರ್ಥವೇ ಆಗಲಿಲ್ಲ ". ತನಗೆ ಔದ್ಯೋಗಿಕ ಶಿಕ್ಷಣ ಪಡೆಯಲು ಇನ್ನೂ 
ಒಂದು ವರ್ಷವಿದೆ ಎಂದು ಅವಳಿಗೆ ಅರಿವಿದ್ದರೂ, ತರಗತಿಯ ಶಿಕಣದ ಪ್ರಭಾವ 
ಹಾಗು ಇಡೀ ಶಾಲೆಯ ಆಗುಹೋಗುಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೂಳ್ಳಲು 
ಅಸಾಧ್ಯ ಎಂಬುದನ್ನು ಪ್ರಾಯಶಃ ತನ್ನ ಗುರುವಿನಂತೆಯೇ ಅರಿತಿದ್ದಾಳೆ . 
ಚಿತ್ರಮಂದಿರದಲ್ಲಿ ಆ ಪಾತ್ರದ  ಮುಖವನ್ನೆಷ್ಟು ನೆನಪಿಸಿಕೊಳ್ಳಲು 
ಪ್ರಯತ್ನಿಸಿದರೂ ನೆನಪೇ ಆಗಲಿಲ್ಲ . ನಿರ್ದೇಶಕರು ಆಕೆಯನ್ನು ಮೊದಲ 
ಬಾರಿಗೆ ಪರಿಚಯಿಸಿದ್ದು ಆ ಶಿಕ್ಷಕರು ಆಕೆಯನ್ನು ನಿರ್ಲ೯&ಿಸಿದಂತೆಯೇ ನೀವೂ 


ಚಲನಚಿತ್ರದ ಈ ಓದುವಿಕೆ, ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡಿ ಕೆಲವು ಅನುಭವಗಳುಳ್ಳ ಓದುಗರೊಬ್ಬರದ್ದಾದ್ದರಿಂದ ಕೊಂಚ 
ಪೂರ್ವಾಗ್ರಹಕ್ಕೊಳಗಾದ್ದು . ಇದರಲ್ಲಿ ಕಾನ್ಸ್‌ ಪ್ರಶಸ್ತಿಯ ಗರಿ ಮೂಡಿದ ಚಲನಚಿತ್ರವೊಂದರಲ್ಲಿ ಒಬ್ಬ ಸಿನಿ ವಿಮರ್ಶಕ ಬೇರೆ ಏನೇನು 
ಕಾಣಬಹುದು ಎಂಬ ಗೋಜಿಗೇ ಹೋಗಿಲ್ಲ. ಅಥವಾ ಆ ಧರದ ಸಮರ್ಥನೆಯನ್ನೂ ಮಾಡಿಕೊಂಡಿಲ್ಲ. ಹಾಗೂ ಈ ಪಠ್ಯ ಭಾಷಾ ಬೋಧನೆಯ 
ಯಾವ ಅಭ್ಯಾಸಗಳನ್ನೂ ಅಥವಾ ಅದರ ಚಾಲಕ ಶಕ್ತಿಗಳನ್ನು ಸಮರ್ಥಿಸಲಾಗಲೀ ಹೋಗುತ್ತಿಲ್ಲ. ಈ ಚಿತ್ರವನ್ನು ಮತ್ತೊಮ್ಮೆ 
ಸಂಪಾದಿಸಿಕೊಟ್ಟ ಪೂಜಾಳಿಗೆ ಕೃತಜ್ಞತೆಗಳು . 


(ಪ್ರೇಕ್ಷಕರು) ಅವಳ ಬಗ್ಗೆ ಗಮನ ಹರಿಸಲಿಕ್ಕಿಲ್ಲ ಎಂದು ಸೂಚ್ಯವಾಗಿ ಹೇಳಲು 
ಪ್ರಯತ್ನಿಸಿದಂತೆ ನನಗೆ ಅನಿಸಿತು. ಆದರೆ ಮರುವೀಕ್ಷಣೆಗಳಲ್ಲಿ ಅವಳು 
ಚಿತ್ರದುದ್ದಕ್ಕೂ ಕಾಣಿಸಿಕೊಂಡರೂ ಚಿತ್ರದುದ್ದಕ್ಕೂ ಮೌನವಾಗಿ ಇದ್ಮಳೆಂದೂ, 
ಆಕ ಉಸುರಿದ ಆ ಒಂದು ಶಬ್ದ ಬೇರೆ ವಿದ್ಯಾರ್ಥಿಯ ಒತ್ತಾಸೆಯಿಂದ ಎಂದು 
ಕಡೆಗೆ ಕಂಡುಬಂದಿತು. 


ಈ ಚಲನಚಿತ್ರವು ಪಾಶ್ಚಾತ್ಯ ತರಗತಿಗಳ ಸಾಂಸ್ಕೃತಿಕ ಮೈವಿಧ್ಯತೆಯ ಮೇಲೆ 
ನಡೆಯುವ ಪ್ರಮುಖ ಚರ್ಚೆಗಳಿಗೆ ಗ್ರಾಸವಾಗುವ ವಿಷಯವನ್ನೊಳಗೊಂಡಿದೆ . 
ಕಳೆದ ಕೆಲವು ದಶಕಗಳಿಂದ ಯೂರೋಪಿನ ದೇಶಗಳು ವಿವಿಧ ರಾಷ್ಟ್ರೀಯತೆಯ 
ಹಾಗು ಜನಾಂಗಗಳಿಗೆ ಸೇರಿದ ಮಕ್ಕಳ ಉಪಸ್ಥಿತಿಯನ್ನು ಒಮ್ಪಿಕೊಳ್ಳುತ್ತಾ 
ಬಂದಿವೆ . ಹಾಗಾಗಿ ಪಠ್ಯಕ್ರಮ ಹಾಗು ತರಗತಿಯ ಅಬ್ಯಾಸಗಳು "ಯುರೋ 
ಕೇಂದ್ರೀಯತೆಯಿಂದ 4 ದೂರ ಸರಿಯುತ್ತಿವೆ | ಈ 
ಚಲನಚಿತ್ರದಲ್ಲಿ ತೋರಿಸಲಾಗಿರುವ ತರಗತಿಯು ಪ್ಯಾರಿಸ್ಸಿನ 
ಉಪನಗರವೊಂದರಲ್ಲಿದೆ ಹಾಗೂ ಅಲ್ಲಿ ಬರುವ ಮಕ್ಕಳು ಅರಬ್‌ , ಆಪ್ರಿಕಾ, 
ವೆಸ್ಟ್‌ ಇಂಡಿಯನ್‌ ಹಾಗೂ ಜೀನಾದ ರಾಷ್ಟ್ರೀಯತೆಗೆ ಸೇರಿದವರಾಗಿದ್ದಾರೆ. ಆ 
ತರಗತಿಯಲ್ಲಿ ಈ ಮಕ್ಕಳ ಹಿನ್ನೆಲೆಯ ಸೂಕ್ಷ್ಮಗಳನ್ನರಿತ ಶಿಕ್ಷಕರೊಬ್ಬರು ಕಳೆವ 
ಒಂದು ಶೈಕ್ಷಣಿಕ ವರ್ಷದ ಅವಧಿಯ ಬಗ್ಗೆ ಚಿತ್ರವು ವಿವರಿಸುತದೆ. 


ಉಪನಗರದ ಶಾಲೆಯೊಂದರಲ್ಲಿ ತರಗತಿಗೆ ಹಾಜರಾಗುವ ಅವಕಾಶ ವಂಚಿತ ಮಕ್ಕಳ 


ಕಥೆಯನ್ನಿಟ್ಟುಕೊಂಡು ಬಂದ ಚಿತ್ರಗಳಲ್ಲಿ ಖಂಡಿತಾ ಇದು 
ಮೊದಲನೆಯದೇನಲ್ಲ . "ಫ್ರೀಡಂ ರೈಟರ್ಸ್‌ " ಮತ್ತು "ಡೇಂಜರಸ್‌ ಮೈಂಡ್ಸ್‌ " 
ನಂಥ ಶಿಕ್ಷಕರ ಆತ್ಮಕಥೆಯನ್ನಾಧರಿಸಿದ ಹಾಲಿವುಡ್‌ ಚಿತ್ರಗಳು ಉಪನಗರಗಳ 
ಮಕ್ಕಳು ತರಗತಿಗಳಲ್ಲಿ ಪಾಲ್ಗೊಳ್ಳವ ಯಶಸ್ಸಿನ ಸಂದರ್ಭಗಳನ್ನು ಜೌನ್ನಾಗಿಯೇ 
ಜಚಿತಿಸಿವೆ. "ದಿ ಬ್ಲಾಕ್‌ ಬೋರ್ಡ್‌ ಜಂಗಲ್‌' ಅಥವಾ "ಡಿಕ್ಸನ್‌ ಆರ್‌ ಫಾಲ್‌ "ನಂಥ 
ಪುಸ್ತಕಗಳಲ್ಲಿ ಶಿಕ್ಷಕರ ಶಿಕಣ ಕ್ರಮ ವನ್ನು ಕಾದಂಬರೀಕರಿಸುವ ಪ್ರಯತ್ನವೂ 
ನಡೆದಿದೆ . ಫ್ರೆಂಚ್‌ / ಬೇರೆ ಭಾಷೆಗಳಲ್ಲಿ? ಶಿಕಕರ ಬದುಕಿನ/ತರಗತಿಗಳ ವಿಷಯ 
ವಸ್ತು ಹೇಗೆ ರೂಪಾಂತರಗೊಂಡಿದೆ ಎಂಬುದರ ಬಗ್ಗೆ ನನಗೆ ಸರಿಯಾದ ಕಲ್ಪನೆ 
ಇಲ್ಲ. ಆದರೆ "ದಿ ಕ್ಲಾಸ್‌ " ನಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೆಯಿತು : ಈ 
ಚಿತ್ರದಲ್ಲಿ ಸಾಂಸ್ಕೃತಿಕ ಮೈವಿಧ್ಯದ ವಿಷಯವನ್ನು ಹಾಗು ಪರಾನುಭೂತಿ 
ಶಕ್ತಿಯುಳ್ಳ ಒಬ್ಬ ಶಿಕ್ಷಕನನ್ನು ಸಮಸ್ಯಾತ್ಮಕ ದೃಷ್ಟಿಕೋನದಿಂದ ನೋಡಲಾಗಿದೆ. 


* ತಾರೆ ಜಮೀನ್‌ ಪರ್‌ ನಂತಹ ಚಿತ್ರಗಳನ್ನು ನಾನು ಮೂಲೆಗೊತ್ತುತ್ತಿದ್ದೇನೆ , ಅದರಲ್ಲಿ ನಾಯಕ-ನಟನೇ ಚಿತ್ರ-ಕಥೆಗಿಂತ ದೊಡ್ಡದಾಗಿ 


ಕಾಣಿಸುತ್ತಾನೆ; "ಎಸ್‌ ಎಸ್‌ ಎ ಯ ಅಂತರ್ಗತದಲ್ಲಿ..." ಎಂಬ ತರಹದ ಸಂಭಾಷಣೆಗಳೆಲ್ಲ ಇತ್ತೀಚಿನ ವಾರ್ತಾಚಿತ್ರಗಳಂತೆ 
ಭಾಸವಾಗುತ್ತವೆ ! 


ಬಾರತೀಯ ಸಂದರ್ಭದಲ್ಲಿ ನೋಡುವುದಾದರೆ, ನಮ್ಮ ತರಗತಿಗಳಲ್ಲಿ 
ಬಹುತ್ವದ ಸ್ವರೂಪಗಳನ್ನು ಕೆಡೆಗಣಿಸಲಾಗುತದೆ . ಬಹುಶಃ ಬಾರತೀಯ 
ತರಗತಿಗಳು ಅದರೊಳಗಿನ ಸ್ಥಸ್ವರೂಪಗಳ ಪ್ರಾಮುಖ್ಯವನ್ನು ತಗ್ಗಿಸುವ ಒಂದೇ 
ಕಾರಣಕ್ಕೆ ಬೇರೆಯಾಗಿ ನಿಲ್ಲುತ್ತವೆ. ಬಹಳ ಸಲ ಶಿಕ್ಷಕರಿಂದ ಒಂದು ರೀತಿಯ 
ಮೌಲ್ಯ-ತಾಟಿಸ್ಕ್ಯವನ್ನು ವನಿರೀಕ್ಲಿಸಲಾಗುತ್ತದೆ. ಬಹಳ ಸಂದರ್ಭಗಳಲ್ಲಿ 
ಶಾಲೆಗಳಲ್ಲಿನ ತರಗತಿಗಳು ಧರ್ಮ (ರಿಲಿಜನ್‌ ), ಜಾತಿ ಹಾಗು 
ಅಂತಸ್ತುಗಳನ್ನಾಧರಿಸಿ ಅಸಿತೆಗಳನ್ನು ಪ್ರತ್ಯೇಕಿಸುವ ಸ್ಮ್ನಳಗಳೂ ಆಗಿವೆ. 
ದುರದೃಷ್ಟವಶಾತ್‌ ಭಾರತೀಯ ಚಲನಚಿತ್ರ ವಬಿರ್ದೇಶಕರು ಶಾಲೆಗಳಿಗೆ 
ಹೋಗುವುದೇ ಹದಿಹರೆಯದ ಪ್ರೇಮಕಥೆಗಳನ್ನು 'ಕಂಡುಹಿಡಿಯಲು', ಅವರಿಗೆ 
ಅಲ್ಲಿನ ಸಾಮಾಜಿಕ ಜೀವನವನ್ನು ಕಟ್ಟೆಕೊ೦ಡು ಏನೂ ಆಗಬೇಕಿಲ್ಲ 


ನಿರೂಪಣೆ - ಗೋಡೆಗಳ ನಡುವೆ 

ಇಂಗ್ಲಿಷ್‌ ಮಾತಾಡುವ ಜಗತ್ತಿಗೆ ಈ ಚಲನಚಿತ್ರದ ಶೀರ್ಷಿಕೆ ಕೊಂಚ ದಾರಿ 
ತಪ್ಪಿಸುವಂತಿದೆ. ಏಕಂದರೆ "ಅಂತ್ರ ಲ ಮ್ಯುಯಾ " ಎಂಬ ಶೀರ್ಷಿಕೆಯನ್ನು ನೇರ 
ಅನುವಾದ ಮಾಡಿದರೆ "ಗೋಡೆಗಳ ನಡುವೆ" ಎಂಬ ಅರ್ಥ ಬರುತ್ತದೆ . ಫ್ರಾಂಸುವ 


ಶಾಲೆಗೆ ಹೊಕ್ಕ ಕೆಲವೇ ಕ್ಷಣಗಳಲ್ಲಿ ಅವನ ಮಟ್ಟಿಗೆ ಹೊರಗಡೆ ಜಗತ್ತಿನ ಅಸ್ಲಿತ್ವ 
ಇಲ್ಲದಂತಾದರೂ , ಚಿತ್ರದ ಉಳಿದ ಸಮಯವೆಲ್ಲ ಈ ಸುವ್ಯವಸ್ಥಿತ ಶಾಲೆಯ 
ಇಡೀ ಒಂದು ವರ್ಷದ ಆಗುಹೋಗುಗಳ ಸುತ್ತಲೇ ಇದೆ: ಪಾಲಕರು, ಆಡಳಿತ 
ವ್ಯವಸ್ಥೆ , ಆಟದ ಮೈದಾನ, ಶಿಕಕರ ಕೊಠಡಿ, ಮೆಟ್ಟಿಲುಗಳು , ಓಣಿಗಳು, 
ಕಚೇರಿಗಳು ಮತ್ತು ಸಹಜವಾಗಿ ತರಗತಿಗಳು. ಇದರಿಂದ ನಮಗೆ "ಗೋಡೆಗಳ 
ನಡುವೆ " ಎಂಬ ಪಂಜ್‌ ಬಾಷೆಯ ಮೂಲ ಅನುವಾದವೇ ಚಿತುಕ್ಕ 
ವರ್ಣನಾತ್ಮಕವಾಗಿ ಹೆಚ್ಚು ಒಪ್ಪುತ್ತಿತ್ತೇನೋ ಅನಿಸುತ್ತದೆ . ಆದರೆ ಕೊಂಚ 
ಬಿನ್ನವಾಗಿ ಆಲೋಚಿಸಿ , ಇಲ್ಲಿರುವ ಪ್ರತಿಯೊಂದು ಅಂಶಗಳನ್ನು ಗಣನೆಗೆ 
ತೆಗೆದುಕೊಂಡು - ವಿದ್ಯಾರ್ಥಿ ಹಾಗು ಶಿಕ್ಷಕರ ನಡುವೆ ನಡೆಯುವ 
ಆಗುಹೋಗುಗಳಿಗೆ ಸಂಬಂಧಪಟ್ಟಿ ಪ್ರತಿಯೊಂದು ಘಟನೆ ಹಾಗು ನಟಿರನ್ನು 
ಪರಿಗಣಿಸುವುದಾದರೆ ಬಹುಶಃ ಈ ಚಿತ್ರದ ಇಂಗಿಷ್‌ ಹೆಸರೇ ಸೂಕವೇನೋ 
ಅನ್ನಿಸುತದೆ . ತರಗತಿಯೊಳಗಿನ ಬಿರೂಪಣೆಗಳ ಮೂಲಕ ಹೊರಜಗತ್ತಿನ 
ಬಗ್ಗೆಯೂ ತಿಳಿದುಕೊಳ್ಳವಂತಾಗುತದೆ. ಅದು ಶಿಕ್ಷಕರು 
'ಪ್ರತಿಬಾಶಾಲಿಯಾ ದರೂ ನಿಯಮ ಬಾಹಿರ'ನಾದ ಚೈನೀಸ್‌ ವಲಸೆಗಾರರ 


ಮಗುವಾದ ಬೆಯ್‌ ಗೆ ಬೆಂಬಲವನ್ನು ಸೃಜಿಸಲು ಪ್ರಯತ್ನಿಸುವುದರ 
ಮೂಲಕವಾಗಿರಬಹುದು , ಮಕ್ಕಳು ಶಿಕ್ಷಕನ ಲೈಂಗಿಕ ದೃಷ್ಟಿಕೋನವನ್ನು 
ಊಹಿಸಲು ಪ್ರಯತ್ಲ್ನಿಸುವುದವರ ಮೂಲಕವಾಗಿರಬಹುದು ಅಥವಾ ಆಪ್ರಿಕನ್‌ 
ಕಪ್‌ ನ ಬಗ್ಗೆ ಚರ್ಚಿಸುವಾಗ ಮಕ್ಕಳಿಗೆ ತಮ್ಮ 'ರಾಷ್ಟೀೀಯ' ಅಸ್ಮಿತೆಯ ಬಗ್ಗೆ 


ಗೊಂದಲವುಂಟಾಗುವ ಮೂಲಕವಿರಬಹುದು . ಒಟ್ಟಾರೆಯಾಗಿ ಇದರಲ್ಲಿ 
ಹಲವು ಘಟನಾವಳಿಗಳ ಸರಣಿಯಿದೆ ಆದರೆ ಬಹಳ ಚಲನಚಿತಗಳಲ್ಲಿರುವಂತೆ 
ಒ೦ದು ಪ್ರಮುಖ ಘಟಿನೆಯಂತೇನೂ ಇಲ್ಲ. 


ಅರೆ  ಆತ್ಮಕಥೆಯಂತಿರುವ ಈ ಚಲನಚಿತ್ರದಿಂದ ನಾವು ಏನು 
ಕಲಿಯಬಹುದೆಂದರೆ , ಬಹುಸಂಸ್ಕೃತಿಯ ಒಂದು ಕಲ್ಪನೆ ಹಾಗು ಅದರ 
ಆಚರಣೆಗೆ ಇದ್ದಿರಬಹುದಾದ ಮಿತಿ ಹಾಗೂ ಸವಾಲುಗಳ ಬಗೆಗಿನ ಒಂದು ಕಲಿಕೆ 
- ಅಂದರೆ ತರಗತಿಯ ಗೋಡೆಗಳು ಹೇಗೆ ತರಗತಿಯಲ್ಲಿರಬೇಕಾದ ಬಹು 
ಸಂಸ್ಕೃತಿಯ ಆಚರಣೆಗಳಿಗೆ ಒಂದು ರೀತಿಯ ತಡೆಯೊಡ್ಡುತ್ತವೆ ಎಂಬುದನ್ನು 
ಕಾಣಬಹುದು . ಈ ಪ್ರಸಂಗವನ್ನು ತೆಗೆದುಕೂಂಡರೆ , ಈ ಚಿತ್ರ 
ಮೂಲಭೂತವಾಗಿ ಒಂದು ತರಗತಿಯಲ್ಲಿನ ಪ್ರಾಬಲ್ಯದ ಸಂಬಂಧಗಳನ್ನು 
ಸರಿದೂಗಿಸಿಕೊಂಡು ಹೋಗುವುದರ ಬಗ್ಗೆ ಇದೆ. ಶಿಕ್ಷಕರ ಪ್ರಾಬಲ್ಯವೇ ಹೆಚ್ಚಿರುವ 
ಬಹಳಷ್ಟು ಭಾರತೀಯ ತರಗತಿಗಳಲ್ಲಿರುವಂ೦ತಲ್ಲದೆ ಮರಿನ್‌ ರ ತರಗತಿಗಳಲ್ಲಿ 
ಮಕ್ಕಳೂ ಶಿಕ್ಷಕರೂ ನಿರಂತರವಾಗಿ ಪ್ರಾಬಲ್ಯಕ್ಕಾಗಿ ಹಣಾಹಣಿ ನಡೆಸುತ್ತಿರುತ್ತಾರೆ 
ಈ ಲೇಖನದ ಉಳಿದ ಭಾಗವೆಲ್ಲ ಈ ಅಂಶದ ಕುರಿತೇ ಆಗಿದ್ದು ಒಂದು ಮರಿನ್‌ 
ಅವರಿಂದ ಬಹು ಸಂಸ್ಕೃತಿಯ ತರಗತಿಯಲ್ಲಿ ಭಾಷೆಯನ್ನು ಕಲಿಸಲ್ಪಡುವ 
ವಿಷಯವನ್ನು ಮೀರಿ ಮೇಲ್ಕಂಡ ಅಂಶವು ತರಗತಿಯಲ್ಲಿ ಬಳಸುವ 
ಭಾಷೆಯಲ್ಲಿ ಹೇಗೆ ಢಾಳಾಗಿ ಕಾಣಿಸಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಆಗಿದೆ. 


ಬಾಷೆ: ಪ್ರಾಬಲ್ಯ ಅಧವಾ ಅನುಸಂಧಾನದ ಬಗೆಗಳು 


ಈ ಚಿತ್ರದಲ್ಲಿ, ತರಗತಿಯು ಸ್ಪಷ್ಟವಾಗಿ ಒ೦ದು ಸವಾಲಿನ ಸರಣಿಗಳ ಕೇತವಾಗಿದೆ 
- ಅದು ಆಡುವ ಪ್ರತಿ ಮಾತಿನಲ್ಲಿ, ವ್ಯಕಪಡಿಸುವ ಪ್ರತಿ ಅಬಿವ್ಯಕ್ತಿಯಲ್ಲಿ , 
ತೆಗೆದುಕೊಂಡ ಪ್ರತಿ ಹೆಸರಿನಲ್ಲಿ ವ್ಯಕವಾಗುತದೆ . ಶಿಕಕರೂ ಮಕ್ಕಳೂ ಬಹುಶಃ 
ತಕ್ಷಣದ ಯಾವ ಪರಿಹಾರಕ್ಕಾಗಿಯೂ ಕಾಯದೆ, ಯಾವುದೇ ಅನುಸಂಧಾನದ 
ಘಟ್ಟಿವನ್ನು ಮುಟ್ಟಿದೆ ಹಾಗೇ ಮುಂದುವರಿಯುತ್ತಾ ಹೋಗುತ್ತಾರೆ. 


ಒಂದು ಕಡೆಯಲ್ಲಿ ಮರಿನ್‌ ವಿದ್ಯಾರ್ಥಿಯೊಬ್ಬನು ಮಾಡಿದ " ಚೀಸ್‌ ಬರ್ಗರ್‌ 
ವಾಸನೆ ಹೊಡೆಯುತ್ತದೆ " ಎಂಬ ದೂಷಣೆಯ ಪದವನ್ನು ಬಳಸಿಕೊಂಡು 
'ಸುಕ್ಕ್ಯಲೆಂಟ್‌ (ಮಾಂಸಲ ಸಸ್ಯ )' ಎಂಬ ಚರ್ಚೆಗೊಳಗಾಗುತ್ತಿದ್ದ ಪದದ 
ವಿರುದ್ದ ಪದವನ್ನು ವಿವರಿಸುತಾರೆ . ಮತೊಂದು ಸಂದರ್ಭದಲ್ಲಿ 
ಮಕ್ಕಳೆಲ್ಲಅಹಮದ್‌ , ಐಸ್ಕಾಟಿ ಅಥವಾ ರಶೀದ್‌ ಎಂಬ ಹೆಸರುಗಳನ್ನು ಬಿಟ್ಟಿ 
'ಬಿಲ್‌' ಎಂಬಂತಹ  'ಬಿಳಿಯ ಹೆಸರು 'ಗಳ ಬಗ್ಗೆ ಶಿಕ್ಷಕರಿಗಿರುವ ಇರುವ 


ಪಕ್ಷಪಾತವನ್ನು ಎತ್ತಿ ತೋರಿಸುತ್ತಾರೆ . ಈ ಸಮಸ್ಯಾತ್ಮಕ ಸಂದರ್ಭದಲ್ಲಿ ತನ್ನ 
ತಪ್ಪಿರುವುದನ್ನರಿತ ಮರಿನ್‌ ಹಿಂದೆಗೆಯುತ್ತಾರೆ. 


ಈ ಬಹು ಸಂಸ್ಕೃತಿಯುಳ್ಳ ತರಗತಿಯು "ಅಪೂರ್ಣ ಸಂಭಾವನಾರ್ಥಕ ಪದದ" 
ರೂಪದಲ್ಲಿ ಭಾಷೆಯ ಸ್ವರೂಪಕ್ಕೆ ಸವಾಲನ್ನೊಡ್ಡುತದೆ. ಹಾಗೆಂದರೇನು ಎಂದು 
ಎಸ್ಮರಾಲ್ಲ ಪುಪ್ಲಿಸುತಾಳೆ . ಇದನ್ನು ಚರ್ಚೆ ಮಾಡುವ ಪ್ರಕ್ರಿಯೆಯಲ್ಲಿ ಅದು 
ಎಷ್ಟು ಉಪಯುಕ್ತ ಎಂಬ ಪುಶ್ನೆ ಎದುರಾಗುತ್ತದೆ . ಶಿಕರೇೆನೋ ಮಕ್ಕಳು 
ವ್ಯಾಕರಣದ ರಚನೆಗಳನ್ನು ಗಟ್ಟಿಮಾಡಿಕೊಂಡು ಬಾಷಾ ಪ್ರಭೇದದ 
ಪ್ರತಿಯೊಂದು ರೂಪಗಳ ( ಆಡುಮಾತು , ವಿದ್ಯಕ , ಸಾಹಿತ್ಯಿಕ, ಔಪಚಾರಿಕ 
ಹಾಗೂ ಲಿಖಿತ) ಮಹತ್ವವನ್ನು ಅರಿಯಬೇಕೆಂದು ಒತ್ತಾಯಿಸಿದರೆ ಮಕ್ಕಳು ಪದೇ 
ಪದೇ ಈ ಸಂಗತಿ ಬೂರ್ಮಾ ಅಥವಾ ಸ್ಥಸಂತುಷ್ಠ ಮಧ್ಯಮವರ್ಗಕ್ಕ 
ಸಂಬಂಧಪಟ್ಟಿ ಪದಗಳೇ ಹೊರತು 'ಸಾಮಾನ್ಯ' ಸಮುದಾಯಕ್ಕ ಸೇರಿದವೇ ಅಲ್ಲ 
ಎಂದು ಹಠ ಹಿಡಿಯುತವೆ . ಒಂದು ರೀತಿಯಲ್ಲಿ ಶಿಕ್ಷಕರು ತರಗತಿಯೊಳಗಿನ 
ಮೈವಿಧ್ಯತೆಯೊಡನೆ ವ್ಯವಹರಿಸಿದಂತೆಯೇ ಭಾಷೆಯ ಪ್ರಬೇಧ, ರೂಪ ಹಾಗೂ 
ಸ್ವರೂಪಗಳೆಲ್ಲವನ್ನು ಒಳಗೊಳ್ಳಲು ಯತ್ನಿಸುತ್ತಾರೆ. 


ಮತ್ತೊಂದು ಸಂದರ್ಭದಲ್ಲಿ ಚರ್ಚೆಯೊಂದನ್ನು ನಿರ್ವಹಿಸುತ್ತಾ ಮರಿನ್‌ 
ತನ್ನನ್ನು ತಾನು ತಡೆಯಲಾಗದೆ "ಹೀಗೇ ಏನು ನೀವು ಶಿಕಕರೊಡನೆ 
ಮಾತಾಡುವುದು?" ಎಂದು ಕಳಳಿಬಿಡುತ್ತಾರೆ . ಅದಕ್ಕೂ ಮುಂಚಿನ ಒಂದು 
ಸಂದರ್ಭದಲ್ಲಿ ಖಮೋಮನಿಂದ ಕ್ಷಮೆ ಕೇಳಲು ಹೇಳಿ , ಅವನಿಂದ ಕ್ಷಮೆ 
ಕೋರಿಕೆಯನ್ನು ಪಡೆಯಲು ಯಶಸ್ವಿಯಾಗುತ್ತಾರೆ. ಆದರೆ ಅವನು ಕ್ಷಮೆ ಕೇಳಿದ 
ತಕ್ಷಣವೇ ಹಿಂದೆ ತಿರುಗಿ ತಾನು ಸುಳ್ಳು ಕ್ಷಮೆಯನ್ನು ಕೋರಿದೆ ಎಂದು 
ಘೋಷಿಸಿಬಿಡುತ್ತಾನೆ . ಮರಿನ್‌ ಹಲವಾರು ಸನ್ನಿವೇಶಗಳಲ್ಲಿ ರೂಢಿಗತ 
ನಿಯಮಗಳಿಗೆ ಸವಾಲೊಡ್ಡಿದರೂ ಗೌರವವನ್ನು ವಿರೀಕ್ಲಿಸಿ ಅದನ್ನು 
ಪಡೆಯುವವರೆಗೂ ಪಟ್ಟು ಹಿಡಿವಾಗ ಮಾತ್ರ ಎಲ್ಲ ಶಿಕ್ಷಕರಂತೆಯೇ 
ವರ್ತಿಸುತ್ತಾರೆ . ಇಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರೊಡನೆ ಹೇಗೆ 
ಮಾತಾಡಬೇಕೆಂಬ ಸಾಮಾಜಿಕ ರೂಡಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ . 
ಸ್ವತಃ ಮರಿನ್‌ ಸಿಟ್ಟಿನ ಸನ್ನಿಯಲ್ಲಿ ಆ ರೂಢಿಯನ್ನು ಮುರಿದುಬಿಡುತ್ತಾರೆ - 
ಹುಡುಗಿಯೊಬಳಿಗೆ ತಲೆಕೆಟ್ಟಿವಳು ಎಂದು ಬೈದುಬಿಡುತ್ತಾರೆ - ಅಲ್ಲಿಗೆ 
ಶಿಕ್ಷಕರೊಬ್ಬರು ನಿಂದಕ ಬೈಗುಳ ಉಪಯೋಗಿಸುವುದರಿಂದ ಮತ್ತೊಂದು 
ಸಾಮಾಜಿಕ ರೂಢಿಯನ್ನು ಮುರಿದಂತಾಗುತ್ತದೆ. ಶಿಕ್ಷಕರಾಗಿ ತನ್ನನ್ನು ಶಾಲೆಯ 
ವ್ಯವಸ್ಥೆ ಶಿಕ್ಷೆಗೊಳಪಡಿಸಲಾಗದಿದ್ದರೂ ವಿದ್ಯಾರ್ಥಿಗಳು ಮಾತ್ರ ದೊಡ್ಡವರ 
ಹಿಡಿತದಲ್ಲಿರಬೇಕು ಎ೦ಬ ನಿಲುವಿನಲ್ಲಿ ಮರಿನ್‌ ರ ದ್ವಂದ್ಧ ಅಡಗಿದೆ. 


ಇಲ್ಲೇ ಬಾಷೆ ಹಾಗು ಸಮಾಜದ ರೀತಿ ರಿವಾಜುಗಳು ಒಂದರೊಳಗಿನ್ನೊಂ೦ದು 
ಹಾಸುಹೊಕ್ಕಾಗಿರುವಲ್ಲೇ ಈ ಒದಿನ ಸಾರ ಕೇಂದ್ರೀಕೃತವಾಗಿದೆ . ಪ್ರತಿ 
ಸನ್ನಿವೇಶದಲ್ಲೂ , ಅದು ಶಿಕ್ಷೆಯ ವಿಷಯವಾಗಲಿ ಪ್ರತಿಫಲದ ವಿಷಯವಾಗಲಿ 
ಮರಿನ್‌ ರ ನಿಲುವು ಭಿನ್ನವಾಗಿರುತ್ತದೆ . ಒಬ್ಬ ವಿದ್ಯಾರ್ಥಿಯನ್ನು ಶಿಕ್ಲಿಸುವುದಕ್ಕೆ 
ಅಥವಾ ಪುರಸ್ಮರಿಸುವುದಕ್ಕ ತಕ್ಕಂತೆ ಬದಲಾಗಬಲ್ಲ ನಿಯಮಗಳ 
ಸ್ವರೂಪವನ್ನು ಮರಿನ್‌ ಬಿರೂಪಿಸುತ್ತಾರೆ . ಹೇಗೆ ಒಂದು ಬಿಯಮಬದ್ದ್ಧ 
ಸಂಘಟಿತ ವ್ಯವಸ್ಥೆಯು ತರಗತಿಯಲ್ಲಿ ನಡತೆ ಸರಿಯಿಲ್ಲ ಎಂಬ ಒಂದೇ ಕಾರಣಕ್ಕೆ 
ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅವನು ಗಳಿಸಿದ ಅಂಕಗಳ ಮೇಲೆ 
ಪುಶಂಸಿಸಲು ಸೋಲುತ್ತದೆ ಎಂಬುದನ್ನು ತೋರಿಸುತ್ತಾರೆ. ಅಥವಾ ಹೇಗೆ ಒಬ್ಬ 
ವಿದ್ಯಾರ್ಥಿಗೆ ತಾನು ತನ್ನ ನಡತೆಯನ್ನು ಯಾವ ಸನ್ನಿವೇಶದಲ್ಲಿ ತಪ್ಪಿದೆ ಎ೦ಬ 
ಅರಿವನ್ನೇ ನೀಡದೆ ಶಿಕ್ಷಿಸಲಾಗುತ್ತದೆ ಎಂಬುದನ್ನು ತೋರಿಸುತ್ತಾರೆ. ಭಾಷಾ 
ಕಲಿಕೆ ಹಾಗು ಬಳಕೆಯ ರೀತಿ ರಿವಾಜುಗಳನ್ನು ಬಳಸುವ ಈ ದೃಷ್ಟಿಕೋನದಲ್ಲಿ 
ನೋಡಿದರೆ ಸೀಮೆಗಳೆಲ್ಲ ಕಲಸಿಹೋದಂತಿವೆ . ಬಹು ಸಂಸ್ಕೃತಿಯ ತರಗತಿಗಳು 
ಖಂಡಿತವಾಗಿಯೂ ಬಾಷೆಯ ಬಿಯಮಗಳನ್ನು ಎಳೆದಾಡುತವೆ .. 


ಶಿತಕ: ಕಲಿಕೆಯೊಡನೆ ಅನುಸಂಧಾನ 


ಒಬ್ಬ ಶಿಕ್ಷಕನಿಗೆ ತನ್ನ ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು 
ಸಂಪೂರ್ಣವಾಗಿ ಅರಿತುಕೊಳ್ಳವ ಸಾಮರ್ಥ್ಯವಿದೆ ಎನ್ನುವುದು ಸತ್ಯಕ್ಕ 
ದೂರವಾದ ಮಾತು. ಈ ಮಾತು ತಾನು ನಿಜವಾಗಿಯೂ ಏನೂ ಕಲಿಯಲೇ ಇಲ್ಲ 
ಎಂದು ಅಲವತ್ತುಕೂಂಡ ಹೆನಬ್ರಿಯೆಟ್‌ ೪ ಅಥವಾ ತಾನು ಪ್ಲೇಟೋನ "ದಿ 
ರಿಪಬ್ಲಿಕ್‌ ' ಅನ್ನು ಓದಿದ್ದೇನೆ ಎಂದ ಎಸ್ಮಾರಲ್ಮಳ ಮೂಲಕ ನಿದರ್ಶಿತವಾಗುತದೆ 
. ಸ್ವತಃ ಮರಿನ್‌ ಆ ಪುಸಕ ತಾನು ಕಲಿಸುತ್ತಿದ್ದ ತರಗತಿಯ ಮಟ್ಟಕ್ಕೆ ಮೀರಿದ್ದು 
ಎಂದು ನಿರ್ಧರಿಸಿರುತಾರೆ . ಹಾಗಾಗಿ ಒಂದು ಕಡೆ ಶಿಕಕರು ತನ್ನ 
ವಿದ್ಯಾರ್ಥಿಗಳನ್ನು ಅರಿಯುವಲ್ಲಿ ವಿಫಲರಾಗುತ್ತಾರೆ ಹಾಗು ಇನ್ನೊಂದು ಕಡೆ 
ಮಕ್ಕಳು ಶಿಕ್ಷಕರ ಮಹತ್ವವನ್ನು ಅರಿಯುವಲ್ಲಿ ವಿಫಲರಾಗುತ್ತಾರೆ ಏಕೆಂದರೆ ಈ 
ಚಲನಚಿತ್ರದಲ್ಲಿ ಶಿಕ್ಷಕರ ಪರಾನುಭೂತಿ ಶಕಿಯು ಮಕ್ಕಳ ಮನಸ್ಸನ್ನು ಗೆಲ್ಲಲು 
ಹಾಗು "ಮುಕ್ತತೆಯೆಡೆಗೆ ನಡೆಸುವ ಶಿಕಣ "ವೆಂ ಆದರ್ಶದೆಡೆ ಮಕ್ಕಳನ್ನು 


ನಡೆಸಿಕೊಂಡು ಹೋಗಲು ಸಾಕಾಗುವಷ್ಟು ಇರಲಿಲ್ಲ ಎಂಬ ಸಂದೇಶ 
ಧ್ವನಿಸುತದೆ. ಮಕ್ಕಳು ತರಗತಿಯಲ್ಲಿ ಒಡ್ಡುವ ಪ್ರತಿ ಸವಾಲೂ ಶಿಕ್ಷಕರು 
ನಿರೀಕ್ಷಿಸುವ ಘನತೆಯನ್ನು ಪ್ರಪ್ಲಿಸುತ ಹೋಗುತವೆ . ಒಂದು 
ಸಂದರ್ಭದಲ್ಲಂತೂ ಒಬ್ಬ ಶಿಕ್ಷಕರು "ನಾವೇನೂ ಪ್ರಾಣಿಗಳಲ್ಲ!' ಎಂದು 
ಹೇಳಿಬಿಡುತ್ತಾರೆ ಹಾಗು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಬ್ಬರು ಸಿಟ್ಟಿನ 
ಸನ್ನಿಯಲ್ಲಿ "ಅವರೆಲ್ಲ ಪ್ರಾಣಿಗಳು " ಎಂದು ಉದರಿಸುತ್ತಾರೆ . ಹಾಗಾಗಿ 


ಪರಾನುಭೂತಿಯುಳ್ಳ ಶಿಕ್ಷಕರಿದ್ದಾಗಿಯೂ ಒಬ್ಬರು ಇನ್ನೊಬ್ಬರ ಮಹತ್ವವನ್ನು 
ಅರಿತುಕೊಳ್ಳುವಲ್ಲಿ ಸವಾಲುಗಳ ಸರಣಿಯನ್ನೇ ಎದುರಿಸಬೇಕಾಗಿ ಬರುತದೆ. 


ಬೇರೆಯದೇ ಇನ್ನೊ೦ದು ಸಂದರ್ಭದಲ್ಲಿ, ಬಹುಶಃ ಬಹಳ ಕಡೆ, ವೀಕ್ಷಕರು 
ಶಿಕ್ಷಕರೆಡೆಗೆ ತಮ್ಮ ಮೆಚ್ಚುಗೆ ವ್ಯಕಪಡಿಸುತ್ತಾರೆ . ಚಲನಚಿತ್ರದ ಕೇಂದ್ರ 
ವೃತ್ತಾಂತಕ್ಕ ಸಂಬಂಧಪಟ್ಟಿ ಸುಲೇಮಾನ್‌ ನ ಕಥೆಯನ್ನೇ ತೆಗೆದುಕೊಂಡರೆ , 
ಅವನು ತನಗೆ ವಹಿಸಿದ "ಸ್ವ ಚಿತ್ರ "ದ ನಿಯೋಜನೆಯನ್ನು ಶಿಕ್ಷಕರು ಹೇಳಿದ 
ರೀತಿಯಲ್ಲಿ ಮಾಡಲು ಇಚ್ಛಿಸದೇ ತನ್ನದೇ ಆದ ರೀತಿಯಲ್ಲಿ ಮಾಡುತಾನೆ . ಆ 
ನಿಯೋಜನೆಯನ್ನು ಅವನು ಬರಹದ ರೂಪದಲ್ಲಿಡದೆ ಪಟಿಚಿತ್ರಗಳನ್ನು ಬಳಸಿ 
ಮಾಡುತ್ತಾನೆ . ತೀರಾ ಸಾಂಪ್ರದಾಯಿಕವಾದ ಬಾಷೆಯ ತರಗತಿಯೊಂ೦ದರಲ್ಲಿ 
ಇದು ಅಕ್ಷಮ್ಯ ಅಪರಾಧವೆನಿಸಿಕೊಳ್ಳುತ್ತದೆ. ಆದರೆ ಮರಿನ್‌ ಸುಲೇಮಾನ್‌ ನನ್ನು 
ಪ್ರೋತ್ಸಾಹಿಸಿ, ಪ್ರಶಂಸಿಸುತ್ತಾರೆ ಹಾಗು ಚಿತು)ಗಳಿಗೆ ಸೂಕ ಅಡಿಬರಹ ಕೊಡಲು 
ಮಾರ್ಗದರ್ಶನ ನೀಡಿ ಆ ಚಿತುಗಳನ್ನು ಪ್ರದರ್ಶಿಸುತ್ತಾರೆ . ಇಲ್ಲಿ ವಿದ್ಯಾರ್ಥಿಗಳು 
ಗುರು-ಶಿಷ್ಯರ ಪಾತ್ರವನ್ನು ಸ್ವತಃ ತಾವೇ ಬದಲಾಯಿಸುತ್ತಾರೆ ಎಂಬುದು 
ಪ್ರಮುಖ ವಿಷಯವಾಗುತ್ತದೆ . ಶುರುವಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು 
ನಿಜವಾಗಿಯೂ ತಮ್ಮಿಂದ "ಸ್ವ-ಚಿತು"ವೊಂದನ್ನು ಮವಿರೀಕ್ಲಿಸುತಿದ್ದಾರೆ 
ಎಂಬುದನ್ನು ನಂಬಲು ಆಗುವುದಿಲ್ಲ ಏಕೆಂದರೆ ಆ ಶಿಕಕರೊಬ್ಬರು ನಿಜವಾಗಿ 
ತಮ್ಮ ಭಾವನೆಗಳನ್ನು ಅರ್ಥಮಾಡಿಕೂಂಡು ಅವರ ಮೈಯಕಿಕ ಜೀವನದ 
ನಿಜರೂಪವನ್ನು ಅರಿಯುವ ಪ್ರಯತ್ನಮಾಡುವ ಸಂಗತಿಯೇ 
ಅಸಮಂಜಸವೆನಿಸುತದೆ 

"ದಿ ಕ್ಲಾಸ್‌ " ನಿಜವಾಗಿಯೂ ತರಗತಿಗಿಂತಲೂ ಶಿಕ್ಷಕರ ಬಗ್ಗೆಯೇ ಇರುವ ಚಿತ್ರ. 
ಏಕೆಂದರೆ ಇದರಲ್ಲಿ ನಾವು ಸುಲೇಮಾನ್‌, ಎಸ್ಮರಾಲ್ನಾ ಹಾಗು ಖೋಮ್ಸ ರಿಗಿ೦ಂತ 
ಹೆಚ್ಚಾಗಿ ಪ್ರಾಂಸುವ ಮರಿನ್‌ ರ ಬಗೆಗೇ ಹೆಚ್ಚು ತಿಳಿದುಕೊಳ್ಳುತ್ತೇವೆ . ಅಥವಾ ಈ 
ಚಿತ್ರದಲ್ಲಿ ಮಕಳೆಡೆಗೆ ಶಿಕಕರ ಅಬಿಪ್ರಾಯವೇನಿದೆ ಎಂಬುದನ್ನೇ 
ತೋರಿಸಲಾಗಿದೆ. ಹಾಗು ಆ ಅಭಿಪ್ರಾಯಗಳು ಬಹುತೇಕ ಬಾರಿ ವಿದ್ಯಾರ್ಥಿಗಳು 
ಹೇಗಿರಬೇಕಾ೦ದು ಅವರು ಬಯಸುತ್ತಾರೋ ಅದಕ್ಕೆ ವ್ಯತಿರಿಕ್ತವಾಗೇ ಇರುತ್ತವೆ . 


ಯಶಸ್ಸಿನ ಕೆಲವು ಕಣಗಳಿದ್ದರೂ ತೀವ್ರ ಹೋರಾಟದ ಬಳಿಕ ಶಿಕ್ಷಕರೂ 
ಕಡೆಯಲ್ಲಿ ಆ ಸವಾಲಿಗೆ ಸೋತು ತಲೆಬಾಗುತ್ತಾರೆ . 


ಅಲೆಕ್ಸ್‌ ಎ೦ ಜಾರ್ಜ್‌ ಅವರು ಪ್ರಸ್ತುತ ಬೆಂಗಳೂರಿನ ಅಜೀಂ ಪ್ರೇಂಜಿ 
ಸಂಸ್ಥೆಯ ಶಿಕಣ ಹಾಗು ಬೋಧನಾ ಶಾಸ್ತ ದ ತಂಡದ ಸದಸ್ಯರಾಗಿದ್ದಾರೆ . 
ಅವರು ಈ ಹಿಂದೆ ಸಮಾಜ ಶಾಸ್ತ್ರದ ವಸ್ತು ಅಭಿವೃದ್ಧಿಗಾಗಿ 
ಸಂಶೋಧಕರಾಗಿದ್ದರು. ಇತ್ತೀಚೆಗೆ ಚಲನಚಿತ್ರಗಳಲ್ಲಿ ಅವರಿಗೆ ವಿಶೇಷ 


ಆಸಕಿಯುಂಟಾಗಿದ್ದು ಅವೆರಡೂ ವಿಷಯಗಳ ಸಂಗಮದ ವಿವಿಧ 
ರೀತಿಗಳನ್ನು ಅನ್ನೇಷಿಸುತ್ತಿದ್ದಾರೆ . ex @azimpremjifoundation.org 


ಪ್ರಮುಖ ಪದಗಳ /Keywords 


